ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾ೦ಕ ೦1ನೇ ಜುಲೈ. 20೦14 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 
ಆ) ದಿನಾಂಕ 27.೦೮.2೦14ರ ಐದನೇ 
ಪಟ್ಟಂಯ೦ದ ವರ್ಗಾವಣೆಗೊಂಡ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು 
ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರ ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 65(51) ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 


ವಕ್ಫ್‌ ಸಚಿವರು 


ಇ) ದಿನಾಂಕ 27.೦6.2೦14ರ ಐದನೇ 
ಪಟ್ಟಯಂ೦ದ ವರ್ಗಾವಣೆಗೊಂಡ ಕ ಮುಖ್ಯಮಂತ್ರಿಯವರು 
ಶ್ರೀ ಯಶವ೦ತರಾಯಗೌಡ ವಿಠ್ಠಲಗೌಡ 
ಪಾಟೀಲ್‌ ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: 67(533) 


ಈ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಏಳನೇ ಪಟ್ಟ 


. ಅಜರ್ಜಯನ್ಮೊಪ್ಲಿಸುವುದು 


ಶ್ರೀ ಎಸ್‌.ಸುರೇಶ್‌ ಕುಮಾರ್‌ (ಸದಸ್ಯರು. ಅರ್ಜಗಳ ಸಮಿತಿ) ಅವರು:- 


ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೊಮ್ಮನಹಳ್ಳಿ ಹಾಗೂ ಆನೇಕಲ್‌ ತಾಲ್ಲೂಕು 
ವಿಧಾನ ಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್‌ ಸಂಖ್ಯೆ 191ರ ಎ.ಇ.ಸಿ.ಎಸ್‌. ಬಡಾವಣೆ 'ಎ' 
ಬ್ಲಾಕ್‌ ಸಿಂಗಸಂದ್ರದಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಅರ್ಜಯನ್ನು 
ಒಪ್ಪಿಸುವುದು. 


ಮ.ತಿ.ಸೋ, 


$e 


3 .ವಿತ್ರೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ ಚರ್ಚೆ, 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦7 ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


4. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀಯುತರುಗಳಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಂ.ಪಿ. ಅಪ್ಪಚ್ಚುರಂಜನ್‌ ಹಾಗೂ 
ಡಿ.ಎನ್‌. ಜೀವರಾಜ್‌ ಅವರುಗಳು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ 
ನಿಗಮದಲ್ಲ ನೊ೦ದಣಿಯಾಗಿರುವ ಶ್ರೀಗಂಧ ಕೆತ್ತನೆಯ ಕುಶಲಕರ್ಮಿಗಳಗೆ ಅರಣ್ಯ 
ಇಲಾಖೆಯಂ೦ದ ಶ್ರೀಗಂಧ ಸರಬರಾಜು ಮಾಡಲು ಹಾಗೂ ಅಗತ್ಯ ಸಜ್ಸಡಿಯನ್ನು 
ಒದಗಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಚದರ್‌ ಜಲ್ಲೆಯ ಬರಗಾಲ 
ಪರಿಸ್ಥಿತಿಯುಂಟಾಗಿರುವುದರಿ೦ದ ಬರಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳುವುದರ 
ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜಾನುವಾರುಗಳಗೆ ಮೇವಿನ ವ್ಯವಸ್ಥೆ 


ಕಲ್ಪಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿ. ಸುನೀಲ ಕುಮಾರ್‌ ಅವರು ಮಣಿಪಾಲ ಆಸ್ಪತ್ರೆಯಲ್ಲ ರಾಜ್ಯ ಸರ್ಕಾರೆ ಜಾರಿಗೆ 
ತಂದಿರುವ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯಡಿ ಕ್ಯಾನ್ಸರ್‌ ರೋಗಕ್ಕೆ ಚಿಕಿತ್ಸೆ 
ಪಡೆಯಲು ಅವಕಾಶವಿಲ್ಲದಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ ಬಹುತೇಕ 
ಗ್ರಾಮಗಳಗೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಸರ್ಕಾರದಿಂದ 
ಮಂಜೂರಾತಿ ದೊರೆಯಲು ಗ್ರಾಮಸ್ಥರಿಗೆ ತೊಂದರೆಯುಂಬಾಗಿರುವ ಖಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ರಾಜ್ಯದಲ್ಲ ಬಹುತೇಕ ವೈದ್ಯರುಗಳು 
ನಗರಪ್ರದೇಶದಲ್ಲ ಸೇವೆ ಸಲ್ಲಸಲು ಇಚ್ಚಿಸುತ್ತಿರುವುದರಿ೦ದ ಗ್ರಾಮಾಂತರ ಪ್ರದೇಶಗಳ 
ಬಡ ರೋಗಿಗಳಗೆ ತೊಂದರೆಯಾಗುತ್ತಿರುವ ಬಗ್ದೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ಸೋ,, 


ತ 
ಕ ವಿ 


6. ಶ್ರೀ ಕೆ.ಜ. ಬೋಪಯ್ಯ ಅವರು ಮೈಸೂರು- ಬಂಟ್ವಾಳ ರಾಜ್ಯ ಹೆದ್ದಾರಿಯ ಮಡಿಕೇರಿ 
ವಿಭಾಗದ ಬೋಯಿಕೇರಿ, ಸಂಪಾಜೆ, ಮಧ್ಯಭಾಗದಲ್ಲ ಹಾಗೂ ಕುಲ್ಲೆಯ ಟ ಶೆಟ್ಟಗೇರಿ 
ಭಾಗದಲ್ಲನ ರಾಜ್ಯ ಹೆದ್ದಾರಿಯ ದುರಸ್ಥಿ ಕಾಮಗಾರಿಯನ್ನು 
ಪೂರ್ಣಗೊಳಸದಿರುವುದರಿ೦ದ ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಹೆಚ್‌. ಆರ್‌ ಅಲಗೂರ (ರಾಜು) ಅವರು ಜಜಚಾಪರ ತಾಲ್ಲೂಕಿನ ತೊರವಿ 
ಗ್ರಾಮವನ್ನು ಜಜಚಾಪುರ ಕಾಪೋರೇಷನ್‌ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ಮಾನ್ಯ 
ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಜ. ಹೆಚ್‌. ಶ್ರೀನಿವಾಸ ಅವರು ರಾಜ್ಯದಲ್ಲ ಕಳೆದ ಎರಡು ವಷ೯ಗಳ೦ದ ಹೊಸ 
ಪಿ.ಯು.ಸಿ ಕಾಲೇಜುಗಳು ಪ್ರಾರಂಭವಾಗದಿರುವುದರಿ೦ದ ವಿದ್ಯಾರ್ಥಿಗಳಗೆ 
ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ 
ಗಮನ ಸೆಳೆಯುವುದು. 


೨. ಶ್ರೀ ಜ.ಜ. ನಿಂಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮೂಡಿಗೆರೆ 
ಪಟ್ಟಣದಲ್ಲ ಹಿ೦ದೆ ಇದ್ದ ಬಸ್‌ ನಿಲ್ದಾಣವನ್ನು ಒಡೆದುಹಾಕಿ ಹೊಸ ಬಸ್‌ ನಿಲ್ದಾಣವನ್ನು 
ನಿರ್ಮಿಸಲು ಪ್ರಾರಂಭಿಸಿರುವ ಕಾಮಗಾರಿಯು ಪೂರ್ಣಗೊಳ್ಳದೆ ಪ್ರಯಾಣಿಕರಿಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ನಾಗಮಂಗಲ ಪಟ್ಟಣ ಪಂಚಾಯತಿಯ 
ಸೂಪರ್‌ ಮಾರ್ಕೆಟ್‌ ಕಾಂಪಫ್ಲೆಕ್‌ನ ಕಾಮಗಾರಿಗಳನ್ನು ಪೂರ್ಣಗೊಳಸಲು ಅನುದಾನ 
ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ 
ಸೆಳೆಯುವುದು. 


1. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು ಮಾಲೂರು ಪುರಸಭೆಯಲ್ಲ 
ಮಂಜೂರಾಗಿರುವ ಗ್ಯಾಂಗ್‌ಮನ್‌ಗಳ ಹುದ್ದೆಗಳು ಭರ್ತಿಯಾಗದೇ ದೈನ೦ದಿನ 
ಕೆಲಸ ಕಾರ್ಯಗಳಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಚ್‌ ಸಚಿವರ ಗಮನ ಸೆಳೆಯುವುದು. 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ವೈ.ಎಸ್‌.ವಿ.ದತ್ತ, ಹೆಚ್‌.ಡಿ.ರೇವಣ್ಣ, ಹೆಚ್‌.ಕೆ.ಕುಮಾರಸ್ವಾಮಿ, 
ಎನ್‌... ಚಲುವರಾಯಸ್ವಾಮಿ ಮತ್ತು ಕೆ.ಎಂ.ಶಿವಅ೦ಂಗೇಗೌಡ ಹಾಗೂ ಇತರರು 
ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವ ಸಂಬಂಧದಲ್ಲ ಕಾರ್ಯನಿರತರಾಗಿದ್ದ ವಿಧಾನಸಭೆ 
ಸದಸ್ಯರಾದ ಶ್ರೀ ಎ೦.ಕೃಷ್ಣಾರೆಣ್ಡಿ ಅವರ ಮೇಲೆ ಮತ್ತು ಮಂಗಳೂರು ಮಹಾನಗರ 
ಪಾಅಕೆಯ ಹಿರಿಯ ಜನತಾದಳ(ಎಸ್‌) ಸದಸ್ಯರ ಮೇಲೆ ಸುಳ್ಳು ಕೊಲೆ ಮೊಕದ್ದಮೆಯ 

ಪ್ರಕರಣ ದಾಖಅಸಿರುವ ಬಗ್ಗೆ ಚರ್ಚೆ. 
ಪು.ತಿ.ಹೋ, 


ಎ 


6. ಅರ್ಧ ಗ೦ಟೆ ಕಾಲಾವಧಿ ಚರ್ಚೆ 


1. ಶ್ರೀ ನಾರಾಯಣಸ್ವಾಮಿ ಎಸ್‌.ಎನ್‌. ಅವರು "ಗಂಗಾ ಕಲ್ಯಾಣ ಇಲಾಖೆ ಕೊಳವೆ 
ಬಾವಿಗಳ ಮಂಜೂರಾತಿ” ಬಗ್ಗೆ ದಿನಾಂಕ 26.೦6.2೦14ರಂದು ಸದನದಲ್ಲ 
ಉತ್ತರಿಸುವ ಪ್ರಶ್ನೆಗಳ ನಾಲ್ಕನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: ರ4(2೨೮ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟೆ ಕಾಲ ಚರ್ಚಿಸುವುದು. 


2. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು “ಸ್ವಾಯತ್ತ ವಿಶ್ವವಿದ್ಯಾಲಯಗಳ” ಬಗ್ಗೆ 
ದಿನಾಂಕ 26.೦೮.೨೦14ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ನಾಲ್ಗನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 56(2೨೨)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


Raj My 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


